ಕರ್ನಾಟಕ ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ +; 872 

ಸದಸ್ಯರ ಹೆಸರು : ಶ್ರೀ ಹೆಚ್‌.ಎಂ.ರಮೇಶಗೌಡ (ವಿಧಾನಸಭೆಯಿಂದ ಚುನಾಯಿತರಾದವರು) 

ಉತ್ತರಿಸುವವರು : ಮಾನ್ಯಗಣಿ ಮತ್ತು ಭೂ ವಿಜ್ಞಾನ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ 
ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಸಚಿವರು 

ಉತ್ತರಿಸಬೇಕಾದ ದಿನಾಂಕ : 21-12-2021 


ಪೋಷಣಾ ಅಭಿಯಾನ ಯೋಜನೆ ಚಾಲನೆಗೆ | ರಾಜ್ಯದಲ್ಲಿ ಪೋಷಣಾ ಆಭಿಯಾನ ಯೋಜನೆಗೆ ಅಕ್ಟೋಬರ್‌ 
ದೊರೆತಿದ್ದು ಯಾವಾಗ 2018 ರಂದು ಚಾಲನೆ ದೊರೆತಿರುತ್ತದೆ. 

ಕೇಂದ್ರ ಸರ್ಕಾರದ ಈ ಯೋಜನೆಯಲ್ಲಿ ರಾಜ್ಯದ ಕೇಂದ್ರ ಸರ್ಕಾರದ ಈ ಯೋಜನೆಯಲ್ಲಿ ರಾಜ್ಯದ ಪಾಲು 40% 
ಪಾಲು ಎಷ್ಟು ಕೇಂದ್ರ ದ ಪಾಲು ಎಷ್ಟು; ಮತ್ತು ಕೇಂದ್ರದ ಪಾಲು 60% ಇರುತ್ತದೆ. 


ಈ ಯೋಜನೆಯ ಪ್ರಯೋಜನಗಳೇನು; 


ಪೋಷಣಾ ಆಭಿಯಾನ ಯೋಜನೆಯ 


ಪ್ರಯೋಜನಗಳು ಈ ಕೆಳಗಿನಂತಿವೆ. ' 
* 0-6 ವರ್ಷದ ಮಕ್ಕಳಲ್ಲಿನ ಕುಂಠಿತ ಬೆಳವಣಿಗೆಯನ್ನು 


ಪ್ರಮುಖ 


ತಡೆಗಟ್ಟುವಿಕೆ. 

*° 0-6 ವರ್ಷದ ಮಕ್ಕಳ ಅಪೌಷ್ಠಿಕತೆಯನ್ನು ತಡೆಗಟ್ಟುವಿಕೆ 
ಮತ್ತು ರಕ್ತಹೀನತೆಯ ಪ್ರಮಾಣವನ್ನು 
ಕಡಿಮೆಗೊಳಿಸುವುದು. 


* 15-49 ವಯಸ್ಸಿನ ಹದಿಹರೆಯದ ಹೆಣ್ಣು ಮಕ್ಕಳಲ್ಲಿ ಮತ್ತು 


[xe] - 


ಮಹಿಳೆಯರಲ್ಲಿ "ರಕ್ತಹೀನತೆಯನ್ನು ತಡೆಗಟ್ಟುವುದು. 


* ಕಡಿಮೆ ತೂಕವುಳ್ಳ ಮಕ್ಕಳ ಜನನ ಪ್ರಮಾಣದ 
ನಿಯಂತ್ರಣ. 


* ಸದರಿ ಉದ್ದೇಶಗಳನ್ನು ಅನುಷ್ಠಾನಗೊಳಿಸಲು ಈ 
ಯೋಜನೆಯಡಿ ಸಮುದಾಯ ಆಧಾರಿತ ಅರಿವು 
ಕಾರ್ಯಕ್ರಮಗಳಿಂದ ಪೌಷ್ಟಿಕ ಆಹಾರ ಸೇವನೆಯ 
ಪ್ರಾಮುಖ್ಯತೆ ಮತ್ತು ಮಗುವಿನ 1000 ದಿನಗಳ ಆರೈ ಕೆಯ 
ಮಾಹಿತಿಯನ್ನು ಒದಗಿಸ ಲಾಗುತ್ತಿದೆ. 


ಪೋಷಣಾ ಆಭಿಯಾನ ಯೋಜನೆಯ 
ಸಮರ್ಪಕವಾಗಿ ತಲುಪಿಸಲಾಗುತ್ತಿದೆ. 


ಈ ಯೋಜನೆಯ ಸಮರ್ಪಕವಾಗಿ 
ಸಂಬಂಧಪಟ್ಟವರಿಗೆ ತಲುಪಿದೆಯೇ? (ಸಂಪೂರ್ಣ 
ವಿವರ ನೀಡುವುದು). 


ಪ್ರಯೋಜನಗಳನ್ನು 


ಪೋಷಣಾ ಆಭಿಯಾನ ಯೋಜನೆಯ ಸಮರ್ಪಕ ಅನುಷ್ಠಾನಕ್ಕಾಗಿ 
ಈ ಕೆಳಕಂಡ ಕಾರ್ಯಕ್ರಮಗಳನ್ನು ಕೈಗೊಳ್ಳಲಾಗಿರುತ್ತದೆ. 


ರಾಜ್ಯದ ಎಲ್ಲಾ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು 
ಮೇಲ್ವಿಚಾರಕಿಯರಿಗೆ ಸ್ಮಾರ್ಟ್‌ ಘೋನ್‌ಗಳನ್ನು ವಿತರಿಸಲಾಗಿದ್ದು, 
ಸದರಿ" ಸ್ಮಾರ್ಟ್‌ ಘಫೋನ್‌ಗಳಲ್ಲಿನ ಹೋಷಣ್‌ ಟಕರ್‌ ಅಪ್ಲಿಕೇಶನ್‌ 
ಮೂಲಕ ಅಂಗನವಾಡಿ ಕೇಂದ್ರಗಳ ಎಲ್ಲಾ ಫಲಾನುಭವಿಗಳ 
ವಿವರಗಳನ್ನು ದಾಖಲಿಸ ಲಾಗುತ್ತದೆ. 


ಸಂ: ಮಮಣಇ 316 ಇಸಿಡಿ 2021 


ರಾಜ್ಯದ ಎಲ್ಲಾ ಅಂಗನವಾಡಿ ಕೇಂದ್ರಗಳಿಗೆ Infant and 
Mother Weighing Scale, Infantometer and 
Stadiometer ಗಳನ್ನು ಒದಗಿಸಲಾಗಿದ್ದು ಸದರಿ ಸಾಧನಗಳ 
ಮೂಲಕ ಗರ್ಭಿಣಿ, ಬಾಣಂತಿಯರು ಮತ್ತು ಮಕ್ಕಳ ತೂಕ ಮತ್ತು 
ಎತ್ತರವನ್ನು ಅಳೆದು ಪೌಷ್ನಿಕದ ಮಟ್ಟವನ್ನು ಗುರುತಿಸಲಾಗುತ್ತದೆ. 


ಪ್ರತಿವರ್ಷ ಜನಾಂದೋಲನ ಚಟುವಟಿಕೆಗಳನ್ನು ಸೆಪ್ಲೆಂಬರ್‌ 
ತಿಂಗಳಲ್ಲಿ ಪೋಷಣ್‌ ಮಾಸಾಚರಣೆ ಮತ್ತು ಮಾರ್ಚ್‌ ತಿಂಗಳಲ್ಲಿ 
ಪೋಷಣ್‌ ಪಕ್ಷಾಡ್‌ ಕಾರ್ಯಕ್ರಮಗಳನ್ನು ಆಚರಿಸಲಾಗುತ್ತದೆ. ಈ 
ಕಾರ್ಯಕ್ರಮಗಳ ಮೂಲಕ ಜನರಲ್ಲಿ ಅಪೌಷ್ಟಿಕತೆಯ ಬಗ್ಗೆ ಅರಿವು 
ಮೂಡಿಸಲಾಗುತ್ತಿದೆ. 


ಪೋಷಣಾ ಆಭಿಯಾನ ಯೋಜನೆಯಡಿ ರಾಜ್ಯದ ಎಲ್ಲಾ 
ಅಂಗನವಾಡಿಗಳಲ್ಲಿ ಸಮುದಾಯ ಆಧಾರಿತ ಚಟುವಟಿಕೆಗಳನ್ನು 
ಪ್ರತಿ ತಿಂಗಳ ಮೊದಲ ಮತ್ತು ಮೂರನೇ ಶುಕ್ರವಾರ 
ನಡೆಸಲಾಗುತ್ತದೆ. ಇದರ ಮೂಲಕ ತಾಯಂದಿಯರಿಗೆ ಅರಿವು 
ಮೂಡಿಸಲಾಗುತ್ತಿದೆ. ವಿವಿಧ ಇಲಾಖೆಗಳ ಸಹಯೋಗದೊಂದಿಗೆ 
ಈ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ. 


ಮಕ್ಕಳ ಅಭಿವೃದ್ಧಿ ವಿಕಲಚೇತನರ ಹಾಗೂ 
ಹಿರಿಯ ನಾಗರೀಕರ ಸಬಲೀರಣ ಸಚಿವರು. 


